ಕರ್ನಾಟಕ ವಿಧಾನ ಪರಿಷತ್ತು 


ಲಹರ್‌ಸಿಂಗ್‌ ಸಿರೋಯಾ (ವಿಧಾನ. 


ಸದಸ್ಯರ ಹೆಸರು : ಶ್ರೀ. 
| ಸಭೆಯಿಂದ ಚುನಾಯಿತರಾದವರು) 
ಚುಕ್ಕೆ ರಹಿತ ಪಶ್ನೆ ಸಂಖ್ಯೆ: : 139 
KN ಉತ್ತರ ದಿನಾಂಕ : 16.07:2019- 
ಕ್ರಸಂ. SE ಪ್ರಶ್ನೆ” _ | ಉತ್ತರ 
4 [5 ರಾಜ್ಯದ "' 1600ಕ್ಕೂ ಸನ ಹ್ಯ್‌ಗಳಲ್ಲ ಕಾವ್ಯದಲ್ಲಿ 379] ಗ್ರಾಮಗಳಲ್ಲ ಸುಡ ನೀರಿನ: ತತ್ರನನ 
ಕುಡಿಯುವ" ನೀರಿನ ತೀವ್ರ ಸಮಸ್ಯೆ MA ಇರುತದೆ. ತಿ ರ 
ಉಂಟಾಗಿರುವುದು ಸರ್ಕಾರದ ಗಮನ್ಸೆ SA 
| ಬಂದಿದೆಯೇ; ; ಮ sl 
ಅ ಈ ಹಳ್ಳಿಗಳಿಗೆ Ke ಪೂರೈಸಲು ರಾಜ್ಯದಲ್ಲಿ" ಒಟ್ಟು 162 ತಾಲ್ಲೂಕುಗಳನ್ನು ಬರಪೀಡಿತ 


7 ಸರ್ಕಾರ ಕೈಗೊಂಡ-ಕ್ರ ಕಮಗಳೇನು? 


ಗ್ರಾಮಗಳಲ್ಲಿ 2324. ಸಂಖ್ಯೆಯ... ಕೊಳವೆಬಾವಿಗಳನ್ನು: ಬಾಡಿಗೆ 


ತಾಲ್ಲೂಕುಗಳೆರಿದು ಘೋಷಿಸಲಾಗಿದ್ದು, ಬರಪೀಡಿತ ಪ್ರದೇಶಕ್ಕೆ ಈ 
ತುರ್ತು ಕುಡಿಯುವ ನೀರಿಗಾಗಿ . ಇಲಾಖಾ 'ಫತಿಯಂದ 
ಮುಂಗಾರಿನಲ್ಲಿ ಘೋಷಿಸಲಾದ .100 ತಾಲ್ಲೂಕುಗಳಿಗೆ". ತಲಾ |. 
ರೂ.150.00ಲಕ್ಷಗಳಂತೆ, ಹಿಂಗಾರಿನಲ್ಲಿ' ಘೋಷಿಸಲಾದ 62" 
ತಾಲ್ಲೂಕುಗಳಿಗೆ ತಲಾ  ರೂ.75.00ಲಕ್ಷಗಳಂತೆ. ಸ ಹಾಗ್ತು|: 
ಬರಪೀಡಿತವಲ್ಲದ 14 ತಾಲ್ಲೂಕುಗಳಿಗೆ ತಲಾ ರೂ.35. 00ಲಕ್ಷಗಳ | 
ಅನುದಾನ ಹಂಚಿಕೆ ಮಾಡಲಾಗಿರುತೆದೆ. ಹಂಚಿಕೆ ಮಾಡಲಾದ ಒಟ್ಟು _ 
ರೂ.201.40ಕೋಟಿಗಳ ಪೈಕಿ "ಅವಶ್ಯಕತೆಗೆ 'ತಕ್ಕಂತೆ ಇಲ್ಲಿಯವರೆಗೆ 
ರೂ.162.14ಕೋಟ ' -ಹಣವನ್ನು' : ಬಿಡುಗಡೆ ಮಾಡಿದ್ದು lo 
ರೂ.120.04ಕೋಟಿಗಳನ್ನು ವೆಚ್ಚ ' ಮಾಡಲಾಗಿದೆ. ' ಒಟ್ಟು! 
ಅನುಮೋದನೆಯಾದ. 346d ಕಾಮಗಾರಿಗಳ. ಪೈಕ 12056 
ಕಾಮಗಾರಿಗಳು 'ಪನರ್ಣಗೊಂಡಿರುತ್ತವೆ..' ಉಳಿದ. ಕಾಮಗಾರಿಗಳು 

ವಿವಿಧ ಹಂತದ" ಪ್ರಗತಿಯಲ್ಲಿರುತ್ತದೆ. ಮ 


ಇದಲ್ಲದೇ, ರಾಜ್ಯದಲ್ಲಿ ಈಗ ಒಟ್ಟು 1488 ಗಾಮಗೆಳಲ್ಲೆ | 
2274 : ಸಂಖ್ಯೆಯ. ಟ್ಯಾಂಕರ್‌ಗಳ 'ಮೂಲಕ ಹಾಗು 15051 


ಪಡೆದು '.:.ನೀರು.". "ಸರಬರಾಜು. | ' ಮಾಡಲಾಗಿದೆ. ಸ 
(ದಿನಾಂಕಃ॥1.072019ರ ಮಾಹಿತಿಯಂತೆ)" ; ನ 


°° 2018- 19ನೇ ಸಾಲಿನ: "ಷಟ. ಸ 
ರೂ.2200.00ಕೋಟಿಗಳ ' ಅನುದಾನ ನಿಗಧಿಪಡಿಸಲಾಗಿತ್ತು. |": 
ರೂ.59.70ಕೋಟಿಗಳ. ವೆಚ್ಚದಲ್ಲಿ 448 ಸಂಖ್ಯೆಯ: ಕೊಳವೆ" ನೀರು. 
ಸರಬರಾಜು" ಯೋಜನೆ, "ರೂ.1305. 97ಕೋಟಿಗಳೆ . ವೆಚ್ಚದಲ್ಲಿ 20] 
ಸಂಖ್ಯೆಯ ಬಹುಗ್ರಾಮ: ಕುಡಿಯುವ. ನೀರಿನ ಯೋಜನೆಗಳು |" 
ಹಾಗೂ ರೂ.283. 08ಕೋಟಿಗಳ ವೆಚ್ಚದಲ್ಲಿ 4855 'ಸಂಖ್ಯೆಯ-ಕು | 
ಕುಡಿಯುವ. ನೀರಿನ ಘಟಕಗಳನ್ನು - " ಅನುಷ್ಠಾನಗೊಳಿಸಲಾಗಿದೆ 
Support activities ಹಾಗು : WOMSP” ಕಾಮಗಾರಿಗಳನ್ನು p 
ಸಹ ಕ್ಯ ಗೊತ್ತಿಕೊಳ್ಳಲಾಗಿರುತ್ತದೆ. ಒಟ್ಟಾರೆಯಾಗಿ a 
ರೂ.2886. 15ಕೋಟಗರ ವೆಚ್ಚದಲ್ಲಿ ; ಕುಡಿಯವ ನೀರಿನ 
ಕಾಮಗಾರಿಗಳನ್ನು ಕೈಗೊಳ್ಳಲಾಗಿರುತ್ತದೆ.. | 


ಮುಂದುವರೆದ, 208-9 ಸಾರಿನ ಬಷಟ್‌ನನ್ಲ 
ಮಾನ್ಯ ಮುಖ್ಯ ಮಂತ್ರಿಗಳು ರಾಜ್ಯದಲ್ಲಿನ ಗ್ರಾಮೀಣ ಪ್ರದೇಶಗಳಿಗೆ, 
ಶಾಶ್ವತ. ಕುಡಿಯುವ ನೀರನ್ನು . ಒದಗಿಸುವ ಸಲುವಾಗಿ! 
ರೂ.5300. 0೦ಕೋಟಿಗಳ ಅಂದಾಜು ಮೊತ್ತದಲ್ಲಿ ಜಲಧಾರೆ |. 
ಯೋಜನೆಯನ್ನು ಕೈಗೊಳ್ಳುವುದಾಗಿ ಘೋಷಿಸಿರುತ್ತಾರೆ. 


2019-20ನೇ" ಸಾಲಿನಲ್ಲಿ ರೂ.3207.10ಕೋಟಿಗಳ 


ಅನುದಾನವನ್ನು ' (Including 0B of Rs.411.52Cn) 
ನಿಗಧಿಪಡಿಸಲಾಗಿರುತ್ತದೆ. ಪ್ರಗತಿಯಲ್ಲಿರುವ 92 ಸಂಖ್ಯೆಯ 
ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳ ಪೈಕಿ 537 
ಸಂಖ್ಯೆಯ ಯೋಜನೆಗಳನ್ನು ಈ ಆರ್ಥಿಕ ವರ್ಷದಲ್ಲಿ 
ಪೂರ್ಣಗೊಳಿಸಲು ಯೋಜಿಸಲಾಗಿದೆ.. 502 . ಸಂಖ್ಯೆಯ ಕೊಳವೆ 
ನೀರು ಸರಬರಾಜು ಯೋಜನೆಗಳು ಹಾಗು 1 ಲಕ್ಷ ಸಂಖ್ಯೆಯ ನಳ 
ನೀರು ಸಂಪರ್ಕಗಳನ್ನು ಸದರಿ ಆರ್ಥಿಕ ವರ್ಷದಲ್ಲಿ 
ಪೂರ್ಣಗೊಳಿಸಲು ಯೋಜಿಸಲಾಗಿದೆ. : ಅಲ್ಲದೇ ಕರ್ನಾಟಕ 
ಸರ್ಕಾರವು ಮಳೆ ನೀರನ್ನು ವರ್ಧಿಸಲು ಮೋಡ ಬಿತ್ತನೆ 
ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿರುತ್ತದೆ. 2019-20ನೇ ಸಾಲಿನ 


ಕ್ರಿಯಾ ಯೋಜನೆಯನ್ನು SL58€ ಸಭೆಯಲ್ಲಿ ಮಂಡಿಸಿ 
ಅನುಮೋದನೆ ದೊರೆತ pe ಕಾಮಗಾರಿಯನ್ನು ತ್ವರಿತವಾಗಿ 
ಪೂರ್ಣಗೊಳಿಸಿ ' ಕುಡಿಯುವ ನೀರನ್ನು ಒದಗಿಸಲು "ಕಮ 
ಕೈಗೊಳ್ಳಲಾಗುವುದು. 


ಅಲ್ಲದೇ 2019-20ನೇ ಸಾಲಿನ ಬಜೆಟ್‌ನಲ್ಲಿ ಮಾನ್ಯ ಮುಖ್ಯ 
ಮಂತ್ರಿ ತ್ರಿಗಳು ಜಲಧಾರೆ ಯೋಜನೆಯನ್ನು ಅನುಷ್ಠಾನಗೊಳಿಸುವ 
ಕುರಿತು, ಮೊದಲ ಹಂತದಲ್ಲಿ “ ಅಂದಾಜು - ಮೊತ್ತ 
ರೂ.4000.00ಕೋಟಿ ಮೊತ್ತದಲ್ಲಿ ಮಂಡ್ಯ, ರಾಯಚೊರು, |. 
ವಿಜಯಪುರ ಮತ್ತು ಕೋಲಾರ ಜಿಲ್ಲೆಗಳನ್ನು ಪರಿಗಣಿಸಲಾಗಿದೆ. 
ಇದಕ್ಕೆ ಸಂಬಂಧಿಸಿದಂತೆ Preliminary ‘Scheme Report 
ತೆಯಾರಿಕ ಹಂತದಲ್ಲಿರುತ್ತದೆ. ಮುಂಬರುವ ವರ್ಷಗಳಲ್ಲಿ ಉಳಿದ 
ಜಿಲ್ಲೆಗಳನ್ನು ಜಲಧಾರೆ ಯೋಜನೆಯಲ್ಲಿ ಕೈಗೊಳ್ಳಲು 
ನಿಯಮಾನುಸಾರ ಕ್ರಮ ವಹಿಸಲಾಗುವುದು. 


ಸಂಗ್ರ ನಾಇ ಕ ಗಾನ) 


(ಕೃಷ್ಣ ಬೈರೇಗೌಡ) 

ಗ್ರಾಮೀಣಾಭಿವೃದ್ಧಿ ಮತ್ತು ಯ ನಾಭ್ಞಾ ಸ 
pT ಫಪೈಕೀಗೌಡ " 

ಧ್ರ ನ್ರಮೀಣಾಖಿವದ್ಧಿ ನತು ಪಂಚಾಯತ್‌ರಾಜ್‌ 


ನ್ನ ಸಚಿವರು 


ಹ್ಯೆ 


